RNI No . KARBIL / 2001/ 47147 


ಕರ್ನಾಟಕ ರಾಜ್ಯಪತ್ರೆ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ | 
Volume 148 


ಬೆಂಗಳೂರು, ಗುರುವಾರ, ಅಕ್ಟೋಬರ್ ೨೪, ೨೦೧೩ ( ಕಾರ್ತೀಕ ೨ , ಶಕ ವರ್ಷ ೧೯೩೫ ) 
Bangalore , Thursday, October 24 , 2013 ( Karthika 2, Shaka Varsha 1935 ) 


| ಸಂಚಿಕೆ ೪೨ 

Issue 42 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು , ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 
IN THE COURT OF THE IV ADDITIONAL CITY CIVIL JUDGE MAYOHALL, BANGALORE CCH - 21 

P & SC No . 25037 /2013. HG Date : 07 -11 -2013. 
PETITIONER : 
DR . G . JASAVAROYAN , aged about 54 years , son ofthe late Arockiaswamy George, Shanthi Nilayam , No. 25 /1, 2nd Cross , S.K . 
Garden, Benson Town Post Office, Bangalore-560046 . 

VERSUS 


RESPONDENT/S : 


1. DR . G . GERARD , aged about 52 years, son of the Late Arockiaswamy George , No . 401, 9th Main , First Block, HRBR Layout, 

Kalyan Nagar, Bangalore-560043. 
2 . MRS. G . MARIA NIRMALA SOPHIA @ SUMMY, aged about 51 years , Daughter of late Arockiaswamy George , and wife of 

P . Dominic Savio, No. 41/1, 4th Cross, S .K . Garden , Benson Town P .O . Bangalore -560046 . 
3 . MR . G . CLEMENT MARIA RAJ, aged about 49 years , son of the late Arockiaswamy George, Flat No . 403 , Indira Residency." 

No . 167, Hennur Cross, Hennur Main Road , Kalyan Nagar , Bangalore-560043 . 
MR . G . AGNEL A . GEORGE , aged about 47 years , son of the late Arockiaswamy George , No. 805 , 10620 , 150 Street, 
Surrey , BCV3R751 Canada. 
DR . G . LUMAN D MARIA RAJ, aged about 45 years , son of the late Arockiaswamy George, No . 215 , 6th Cross, 

Vishweshwarayya Enclave , Jalahalli, Bangalore -560 015 . 
6 . MR . G . EUGENE WINIFRED , aged about 31 years, son of the late ArockiaswamyGeorge, No . 11, (New No . 9) 4th Main , S.K . 
Garden , Benson Town Post Office , Bangalore -560046 . 

PUBLIC NOTICE 
Notice is hereby given that a petition has been made to this court, Under Part IX , Chapter IV , Sections 219 and 276 of the 
Indian Succession Act, 1925 , for grant of grant Letters of Administration to the Estate of Philomena Jayaseeli George , who died 
intestate on 11 -4 -2013 at Bangalore . 

Be it known that no caveat has been entered and the said petition is posted for hearing on 07 -11- 2013 at 11 O Clock . Any 
person /s claiming to have any interestmay come and participate in the proceedings before the grant of Letters of Administration . 
Given under my hand and seal of the court this the 23rd day of September 2013. 

By Order of the Court 
P . D . 60 

ASSISTANT REGISTRAR , 
SC-10 

City Civil Court, Mayo hallUnit, Bangalore. 


( ೮೨೫ ) 


ege 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೪, ೨೦೧೩ 


ಭಾಗ ೫ 


IN THE COURT OF THE IV ADDITIONAL CITY CIVIL JUDGE MAYOHALL , BANGALORE CCH - 21 

P & SC No. 25036 /2013. Hg. Date : 30 - 10 - 2013 . 
PETITIONER : 

DR . G . JASAVAROYAN , aged about 54 years, son of the late Arockiaswamy George, Shanthi Nilayam No. 25/1, 2nd Cross, S .K . 
Garden , Benson Town Post Office, Bangalore -560046 .. 


Versus 


Respondents : 
1. DR . G . GERARD , aged about 52 years, son of the late ArockiaswamyGeorge , No. 401, 9th Main , First Block , HRBR Layout, 

Kalyan Nagar, Bangalore -560043 . 
MRS. G . MARIA NIRMALA SOPHIA @ SUMMY, aged about 51 years , Daughter of late Arockiaswamy George, and wife of 

P . Dominic Savio , No. 41/1 , 4th Cross, S .K . Garden , Benson Town P .O ., Bangalore -560046 . 
3 . MR . G . CLEMENT MARIA RAJ, aged about 49 years , son of the late Arockiaswamy George , Flat No. 403, Indira 

Residency." No. 167, Hennur Cross, Hennur Main Road , Kalyan Nagar, Bangalore -560043 . 
MR. G . AGNEL A . GEORGE, aged about 47 years , son of the late Arockiaswamy George , No. 805 , 10620 , 150 Street , 
Surrey, BCV3R751 Canada . 
DR. G . LUMAN D MARIA RAJ, aged about 45 years , son of the late Arockiaswamy George, No . 215 , 6th Cross , 
Vishweshwarayya Enclave, Jalahalli, Bangalore -560 015 . 
MR . G . EUGENE WINIFRED , aged about 31 years, son of the late ArockiaswamyGeorge, No . 11, (New No . 9 ) 4th Main , S .K . 
Garden , Benson Town Post Office , Bangalore -560046 . 

PUBLIC NOTICE 
Notice is hereby given that a petition has been made to this court, Under Part IX , Chapter IV , 276 of the Indian Succession 
Act , 1925 , for grant of Probate of the Will dated 9/10 /2009 of the deceased Arockiaswamy George, who died on 27 -3 -2011 at 
Bangalore . 

Be it known that no Caveat has been entered and the said petition is posted for hearing on 30 - 10 -2013 at 11 O Clock . Any 
person /s claiming to have any interestmay come and participate in the proceedings before grant of Probate . 
Given undermy hand and seal of the Court on this the 23rd day of September 2013 . 

By Order of the Court 
P . D . 63 

ASSISTANT REGISTRAR , 
SC -10 

City Civil Court, Mayohall Unit , Bangalore. 


IN THE COURT OF THE IV ADDITIONAL CITY CIVIL JUDGE MAYOHALL , AT BANGALORE CCH - 21 

P & SC No . 25015 / 2013 . Hg. Date : 22 - 11 -2013 . 
PETITIONER : 
MRS. VERONICA D. B , aged 60 years , daughter of the Late Moses Bastian Pereira and Wife of T.J. Basly , presently residing at No . 41, 
Xavier Layout, Bangalore -560 047. 

Versus 
RESPONDENT /S : 
1. DR . MARY FERNANDES , aged 62 years daughter of the late Moses Bastian Pereira and wife of R .W .B . Fernandez , 

presently residing at No . 2103- B , RITZ Tower, 6745 Ayala Avenue , Mahatti City , Philippiines , 
2. MR. ARTHUR M . PEREIRA, aged 57 years, son of the late Moses Bastian Pereira, Presently residing at No . 25 , Durness 

Street, Kenmore 4069, Queensland, Australia . 
3. MRS. JACINTHA L . PEREIRA , aged 54 years daughter of the late Moses Bastian pereira and wife of Joseph Pereira , 
Presently residing at 119- 107, Elm Place , Okotoks, Alberta - TISIJI, Canada . 

PUBLIC NOTICE 
Notice is hereby given that a petition has been made to this court, Under Part IX , Chapter IV , Section 278 read with section 
219 of the Indian Succession Act , 1925 , for grant of letters of Administration to the Estate of the deceased Moses Bastin Pereira , who 
died intestate on 20 -9 -2008 at Bangalore . 

Be it known that no caveat has been entered and the said petition is posted for hearing on 22- 11- 2013 at 11 O Clock . Any 
person /s claiming to have any interest may come and participate in the proceedings before grant of Letters of Adminstration . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೪, ೨೦೧೩ 


೮೨೭ 


ated : 2 


SCHEDULE 
Immovable Property like : 
Vacant Building Site bearing No. 30 , Xavier Layout, Bangalore -560047 P .I.D . No. 75 - 127 - 30 , with an Area : 1476 Square feet or 137 . 17 
squaremeters . 
Movable like : 

1 . Savings Bank Account in Bank of India , Richmond Road Branch ; 
2 . Household goods , wearing apparel, books, plate , jewels . 
Given undermyhand and seal of the court this the 30th day of September 2013 . 

By Order of the Court 
P . D . 65 

ASSISTANT REGISTRAR , 
SC-10 

City Civil Court, Mayohall Unit , Bangalore . 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ , ಚಿಕ್ಕಬಳ್ಳಾಪುರ 
ವಿಷಯ:- ಆದೇಶ ಜಾರಿಗಾರರು -03 ಮತ್ತು 01 - ಜವಾನ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಅರ್ಜಿಗಳನ್ನು ಆಹ್ವಾನಿಸುತ್ತಿರುವ ಬಗ್ಗೆ . 
ಉಲ್ಲೇಖ:- 1. ಮಾನ್ಯ ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ . LCA-II, 128 /2012 , Dated: 24 .09 .2013. 
2. ಈ ನ್ಯಾಯಾಲಯದ ಟಿಪ್ಪಣಿ ಮತ್ತು ಆದೇಶದ ದಿನಾಂಕ 28. 09 .2013 . 

ಅಧಿಸಾಚನೆ ಸಂಖ್ಯೆ: ADM .07/2013 ದಿನಾಂಕಃ 28.09 .2013 
ಮೇಲ್ಕಂಡ ಉಲ್ಲೇಖದನ್ವಯ ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದವರು 03 ಆದೇಶ ಜಾರಿಗಾರರು, ಹಾಗೂ 01 - ಜವಾನ ಹುದ್ದೆಗಳನ್ನು 
ಭರ್ತಿ ಮಾಡಿಕೊಳ್ಳಲು 1ನೇ ಉಲ್ಲೇಖದ ಮೇರೆಗೆ ಅನುಮತಿ ನೀಡಿರುತ್ತಾರೆ. ಅದರಂತೆ ಈ ಅಧಿಸೂಚನೆ ಹೊರಡಿಸಲಾಗಿದೆ. 

ಮೇಲ್ಕಂಡ ಅಧಿಸೂಚನೆಯ ಅನ್ವಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಚಿಕ್ಕಬಳ್ಳಾಪುರ ಘಟಕದಲ್ಲಿ ಖಾಲಿ ಇರುವ 03 - ಆದೇಶ 
ಜಾರಿಗಾರರು, ಹಾಗೂ 01 - ಜವಾನ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ನಿಗದಿಪಡಿಸಿದ ಅರ್ಜಿ ನಮೂನೆಯನ್ನು ಬೆರಳಚ್ಚು 
ಪ್ರತಿ / ಗಣಕೀಕೃತ ಪ್ರತಿಯಲ್ಲಿಯೇ ಅಭ್ಯರ್ಥಿಗಳು ತಮ್ಮ ಸ್ವಂತ ಕೈಬರಹದಿಂದ ಎಲ್ಲಾ ಅಂಕಣಗಳನ್ನು ಜಾಗರೂಕತೆಯಿಂದ ಭರ್ತಿಮಾಡಿ ಸಲ್ಲಿಸಬೇಕು. ಅರ್ಜಿ 
ನಮೂನೆಯನ್ನು ಸಹ ಈ ಅಧಿಸೂಚನೆಯೊಂದಿಗೆ ಲಗತ್ತಿಸಲಾಗಿದೆ. 

ಅಭ್ಯರ್ಥಿಗಳು ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕಃ 08.11.2013 ಸಂಜೆ: 5 .00 ಗಂಟೆ ಒಳಗೆ ಅರ್ಜಿ ಸಲ್ಲಿಸಬೇಕಾದ 
ವಿಳಾಸ: ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಚಿಕ್ಕಬಳ್ಳಾಪುರ ಜಿಲ್ಲೆ , ಚಿಕ್ಕಬಳ್ಳಾಪುರ, ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಸಲ್ಲಿಸಲಾದ 
ಯಾವುದೇ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಭರ್ತಿ ಮಾಡಲ್ಪಡುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗಿಕರಣ 

ಆದೇಶ ಜಾರಿಗಾರರು : 03 


213 . 


ಸಮತಳ 


ಮೀಸಲಾತಿ 


ಮಹಿಳೆ 


ಗ್ರಾಮೀಣ 


ಮಾ.ಸೈ. | ಕ. ಮಾ.ಅ. 


ಯೋ . ಅ. 


ಅಂ . ವಿ. | ಒಟ್ಟು 


ಮೀಸಲಾತಿ ಸ್ಥಾನ 


ಪ. ಜಾ . 
ಪ . ಪಂ . 


[(೬L|೬|(EL(೬L| 


ಪ್ರ - 1 
ಪ್ರ - 2( ಎ) 
ಪ್ರ - 2( ಬಿ) 
ಪ್ರ - 3 ( ಎ ) 
ಪ್ರ - 3( ಬಿ) 

ಸಾ . ಅ. 
ಒಟ್ಟು 


||||||||||| 


1ನೇ ಸ್ಥಾನ 


1ನೇ ಸ್ಥಾನ 


*[೭[ 


9ನೇ ಸ್ಥಾನ 


|||| 


- - 


| 


M 


ಜವಾನರು 801 


ಮೀಸಲಾತಿ 


ಇತರೆ 


ಮಹಿಳೆ 


ಗ್ರಾಮೀಣ 


ಮಾ . ಸೈ . 


ಕ. ಮಾ . ಅ. 


ಯೋ . ಅ . | ಅಂ . ವಿ . 


ಸಮತಳ 
ಮೀಸಲಾತಿ ಸ್ಥಾನ 
6ನೇ ಸ್ಥಾನ 


01 


ಪ . ಜಾ . 
ಪ . ಪಂ . 

ಪ್ರ - 1 
ಪ್ರ - 2 ( ಎ ) | 


- - - 


- - 


| 


- - 


೮೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೪, ೨೦೧೩ 


ಭಾಗ ೫ 


ಮೀಸಲಾತಿ 


ಸಮತಳ 
ಮೀಸಲಾತಿ ಸ್ಥಾನ 


ಇತರೆ 


ಮಹಿಳೆ 


ಗ್ರಾಮೀಣ 


ಮಾ.ಸೈ. 


ಕ . ಮಾ . ಅ . 


ಯೋ 


. ಅ . 


ಅಂ . ವಿ . 


ಪ್ರ - 2( ಬಿ ) 
ಪ್ರ - 3 ( ಎ) 
ಪ್ರ - 3( ಬಿ) 
- ಸಾ . ಅ . 

ಒಟ್ಟು 


- - 


ವಿದ್ಯಾರ್ಹತೆ ಮತ್ತು ವೇತನ ಶ್ರೇಣಿ: 
ಆದೇಶ ಜಾರಿಗಾರರು 
1. ಎಸ್.ಎಸ್.ಎಲ್.ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 
2. ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಗೊತ್ತಿರಬೇಕು. 
3. ಚಾಲನ ಪರವಾನಗಿ ಹೊಂದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. 

ವೇತನ ಶ್ರೇಣಿ ರೂ : 11000 - 200 - 12000 - 250 -13000 - 300 -14200 - 350 - 15600 - 400 -17200 - 450 -19000 ಮತ್ತು ಇತರೆ ಭತ್ಯೆಗಳು. 
ಜವಾನರು; 
1. ಏಳನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 
2. ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಗೊತ್ತಿರಬೇಕು. 
ವೇತನ ಶ್ರೇಣಿ ರೂ : 9600 - 200 -12000 - 250 -13000 -300 -14200 - 350 -14550 ಮತ್ತು ಇತರೆ ಭತ್ಯೆಗಳು. 

:: ವಯೋಮಿತಿ : ( ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಅನುಗುಣವಾಗಿ) 
ಕನಿಷ್ಟ ವಯೋಮಿತಿ : 18 ವರ್ಷ 
ಗರಿಷ್ಠ ವಯೋಮಿತಿ : ಸಾಮಾನ್ಯ ವರ್ಗ 

35 ವರ್ಷ 
2ಎ / 2ಬಿ / 3ಎ/ 3ಬಿ 

38 ವರ್ಷ 
ಪ. ಜಾ / ಪ. ಪಂ / ಪ್ರವರ್ಗ - 1 

40 ವರ್ಷ 
ಸರ್ಕಾರಿ ಸೇವೆಯಲ್ಲಿರುವವರಿಗೆ , ವಿಧವೆಯರಿಗೆ, ಮಾಜಿ ಸೈನಿಕರಿಗೆ ಹಾಗೂ ಅಂಗವಿಕಲರಿಗೆ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ 
ನೀಡಲಾಗುವುದು. 

ಆಯ್ಕೆ ವಿಧಾನ: 

ಕರ್ನಾಟಕ ಅಧೀನ ನ್ಯಾಯಾಲಯಗಳು ( ಮಿನಿಸ್ಟ್ರಿಯಲ್ ಮತ್ತು ಇತರೆ ಹುದ್ದೆಗಳು) (ನೇಮಕಾತಿ) (ತಿದ್ದುಪಡಿ) ನಿಯಮಗಳು 2007ರ ಅನ್ವಯ ನೇರ 
ನೇಮಕಾತಿಯ ಮೂಲಕ ಆಯ್ಕೆ ಮಾಡಲಾಗುವುದು. 

ಆದೇಶ ಜಾರಿಗಾರರು 

ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಿ 1825ರ 
ಅನುಪಾತದಲ್ಲಿ 1 ಹುದ್ದೆಗೆ 25 ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. 

ಜವಾನರುಃ 

ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಿ 1810ರ 
ಅನುಪಾತದಲ್ಲಿ 1 ಹುದ್ದೆಗೆ 10 ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. 
ಆಯ್ಕೆ ಆದ ಅಭ್ಯರ್ಥಿಗಳನ್ನು 2 ವರ್ಷಗಳ ಕಾಲ ಪರೀಕ್ಷಣಾ ಅವಧಿಯಲ್ಲಿಡಲಾಗುವುದು. 

ಲಗತ್ತಿಸಬೇಕಾದ ದಾಖಲಾತಿಗಳು: 

ಅಭ್ಯರ್ಥಿಗಳು ಈ ಕೆಳಕಂಡ ಪ್ರಮಾಣಪತ್ರಗಳ ಒಂದೊಂದು ಫೋಟೋ ಪ್ರತಿಗಳನ್ನು ( Xerox Copy) ಸ್ವಯಂ ದೃಢೀಕರಿಸಿ ಅರ್ಜಿಯೊಂದಿಗೆ 
ಲಗತ್ತಿಸಬೇಕು. 

1. ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಅಂಕಪಟ್ಟಿಗಳು ಹಾಗೂ ಪ್ರಮಾಣಪತ್ರಗಳು. 
2 . ಜನ್ಮದಿನಾಂಕವನ್ನು ನಮೂದಿಸಿರುವ ಏಳನೇ ತರಗತಿ, ಎಸ್. ಎಸ್ . ಎಲ್. ಸಿ , ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ, ವರ್ಗಾವಣೆ 

ಪ್ರಮಾಣ ಪತ್ರ / ಜನನ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉದ್ಭತ ಭಾಗ 
3 . ಸೈನಿಕ ಸೇವೆಯಿಂದ ಬಿಡುಗಡೆಯಾದ / ವಿಮುಕ್ತಿಹೊಂದಿದ ಬಗ್ಗೆ ಪ್ರಮಾಣ ಪತ್ರ ( ಮಾಜಿ ಸೈನಿಕ ಮೀಸಲಾತಿ ಕೋರಿದ್ದಲ್ಲಿ) 
4, ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ ನಮೂನೆ - ಡಿ ಯಲ್ಲಿ , ಪ್ರವರ್ಗ - 1 ಅಭ್ಯರ್ಥಿಗಳು ನಮೂನೆ- ಇ ಯಲ್ಲಿ ಮತ್ತು 2 - ಎ , 2ಬಿ, 3 - ಎ , 

3 - ಬಿ ಅಭ್ಯರ್ಥಿಗಳು ನಮೂನೆ ಎಫ್ ರಲ್ಲಿ ಸಂಬಂಧಿಸಿದ ತಹಸೀಲ್ದಾರರಿಂದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪಡೆದು 

ಲಗತ್ತಿಸಬೇಕು. 
5 . ಶಾಲಾ ಮುಖ್ಯೋಪಾಧ್ಯಾಯರು / ಪ್ರಾಂಶುಪಾಲರಿಂದ ಪಡೆದ ಒಂದು ನಡತೆ ಪ್ರಮಾಣ ಪತ್ರ ಹಾಗೂ ಸ್ಥಳೀಯ ಗಣ್ಯ ವ್ಯಕ್ತಿಗಳಿಂದ ಪಡೆದ 

ಎರಡು ನಡತೆ ಪ್ರಮಾಣ ಪತ್ರಗಳು. 
6. ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ/96/ಸೇನನಿ /2005 ದ ದಿನಾಂಕ 10 .8.2005ರ 

ಪ್ರಕಾರ ನಿಗದಿತ ನಮೂನೆ- 2 ರಲ್ಲಿ ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ಸಹಿ 
ಮಾಡಿಸಿ ಸಲ್ಲಿಸಬೇಕು. ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ 
ಅಭ್ಯರ್ಥಿಗಳ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅವರು ಗ್ರಾಮೀಣ ಮೀಸಲಾತಿಗೂ ಅನರ್ಹರಾಗುತ್ತಾರೆ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೪, ೨೦೧೩ 


೮೨೯ 


7. ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಪ್ರಮಾಣ ಪತ್ರ ನಮೂನೆ-2 ರ ಜೊತೆ ನಮೂನೆ-1 ರಲ್ಲೂ 
* ದೃಢೀಕರಣ ಪತ್ರವನ್ನು ಸಲ್ಲಿಸುವುದು . 
8. ಯೋಜನಾ ನಿರಾಶ್ರಿತರು ರಿಯಾಯಿತಿ ಕೋರಲು ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣಪತ್ರವನ್ನು ಸಲ್ಲಿಸುವುದು. 
ಸೂಚನೆಗಳು : 
1. ಅರ್ಹತಾ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗುವುದು. 
2 . ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ, ಆ ದಿನಾಂಕದ 

ಮಾರನೆಯ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು . 
ಒಂದಕ್ಕಿಂತ ಹೆಚ್ಚು ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಪ್ರತಿ ಹುದ್ದೆಗೂ ಪ್ರತ್ಯೇಕವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು ಹಾಗೂ ಆ ಅರ್ಜಿಯಲ್ಲಿ 

ಕಡ್ಡಾಯವಾಗಿ ಯಾವ ವರ್ಗ /ಮೀಸಲಾತಿಯಡಿಯಲ್ಲಿ ಅರ್ಜಿ ಸಲ್ಲಿಸುತ್ತಿರುವಿರಿ ಎಂಬುದನ್ನು ಸ್ಪಷ್ಟವಾಗಿ ನಮೂದಿಸತಕ್ಕದ್ದು. 
4. ಅರ್ಜಿಯಲ್ಲಿ ಮತ್ತು ಲಕೋಟೆಯ ಮೇಲೆ ಹುದ್ದೆಯ ಹೆಸರನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 
5. ಅರ್ಜಿಯೊಂದಿಗೆ 5 ರೂಪಾಯಿ ಅಂಚೆ ಚೀಟಿ (Postal Stamp) ವನ್ನು ಹೊಂದಿರುವ ಸ್ವ - ವಿಳಾಸದ ಲಕೋಟೆಯನ್ನು ಸಲ್ಲಿಸತಕ್ಕದ್ದು. 
6. ಅರ್ಜಿಯೊಂದಿಗೆ ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಒಂದು ಭಾವಚಿತ್ರವನ್ನು ಸ್ವದೃಢೀಕರಿಸಿ ಲಗತ್ತಿಸಬೇಕು. 
7. ಸಂದರ್ಶನ ಪತ್ರ ಬರದಿರುವ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಅರ್ಹರಲ್ಲವೆಂದು ಭಾವಿಸಿಕೊಳ್ಳತಕ್ಕದ್ದು. 

ಆಯ್ಕೆಯ ಸಂಬಂಧವಾಗಿ ಸಂದರ್ಶನಕ್ಕೆ ಅನರ್ಹರಾದ ಅಭ್ಯರ್ಥಿಗಳು ಈ ಕಛೇರಿಯೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲು 

ಆಸ್ಪದವಿರುವುದಿಲ್ಲ. 
9. ಅಭ್ಯರ್ಥಿಗಳು ಅರ್ಜಿಯ 6ನೇ ಕಾಲಂ ಭರ್ತಿ ಮಾಡುವ ಸಮಯದಲ್ಲಿ ದೂರವಾಣಿ/ ಮೊಬೈಲ್ ಸಂಖ್ಯೆಯನ್ನು ನಮೂದಿಸುವುದು. 


ಸ್ಥಳಃ ಚಿಕ್ಕಬಳ್ಳಾಪುರ 
ದಿನಾಂಕಃ 28.09.2013 


ಎಸ್. ವೈ . ಈರಣ್ಣವರ್ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು 

ಚಿಕ್ಕಬಳ್ಳಾಪುರ 


ಅರ್ಜಿ ನಮೂನೆ 


ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು , 
ಚಿಕ್ಕಬಳ್ಳಾಪುರ ಜಿಲ್ಲೆ, 
ಚಿಕ್ಕಬಳ್ಳಾಪುರ - ಇವರಿಗೆ 


ಸ್ವದೃಢೀಕರಿಸಿದ 
ಪಾಸ್‌ಪೋರ್ಟ್ 

ಅಳತೆಯ 
ಭಾವಚಿತ್ರವನ್ನು 
ಅಂಟಿಸಬೇಕು. 


ಮಾನ್ಯರೇ , 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧಿಸೂಚನೆ ಸಂಖ್ಯೆ: 07/ 2013 ದಿನಾಂಕಃ 28.09.2013 ರ ಪ್ರಕಾರ ನಾನು ಕೆಳಕಂಡ 
ಮಾಹಿತಿಗಳೊಂದಿಗೆ, 

– ಹುದ್ದೆಗೆ ಈ ಮೂಲಕ ನನ್ನ ವಿವರಗಳೊಂದಿಗೆ ಅರ್ಜಿ ಸಲ್ಲಿಸುತ್ತಿದ್ದೇನೆ. 


01 


ಅಭ್ಯರ್ಥಿಯ ಹೆಸರು 
( ದಪ್ಪ ಅಕ್ಷರಗಳಲ್ಲಿ) 
ತಂದೆ / ಗಂಡನ ಹೆಸರು 


02 


03 


ತಾಯಿಯ ಹೆಸರು 


04 


ವರ್ಷಗಳು 


ತಿಂಗಳುಗಳು 


ದಿನಗಳು 


ಜನ್ಮ ದಿನಾಂಕ 
ವಯಸ್ಸು 
( ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿರುವ 
ಕೊನೆಯ ದಿನಾಂಕದಂದು ಅಭ್ಯರ್ಥಿಯ 
ವಯಸ್ಸು) 
ಅಭ್ಯರ್ಥಿಯ ಖಾಯಂ ವಿಳಾಸ ಮತ್ತು 
ದೂರವಾಣಿ / ಮೊಬೈಲ್ ಸಂಖ್ಯೆ: 


ಶೇಕಡಾವಾರು ಅಂಕಗಳು 


ಉತ್ತೀರ್ಣ ಹೊಂದಿದ 
ವರ್ಷ 


ಗರಿಷ್ಟ 
ಅಂಕಗಳು 


ಗಳಿಸಿದ 
ಅಂಕಗಳು 


ಶೈಕ್ಷಣಿಕ ವಿದ್ಯಾರ್ಹತೆ 
( ಅನ್ವಯಿಸುವ ವಿದ್ಯಾರ್ಹತೆಯ ಅಂಕಣಗಳನ್ನು 
ಮಾತ್ರ ಭರ್ತಿ ಮಾಡುವುದು) 
(ಸ್ವಯಂ ದೃಢೀಕೃತ ಪ್ರಮಾಣ ಪತರಗಳನ್ನು 
ಸಲ್ಲಿತಕ್ಕದ್ದು 


೮೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೪, ೨೦೧೩ 


ಭಾಗ ೫ 


ಏಳನೇ ತರಗತಿ 


08 


09 


10 


11 


ಇಲ್ಲ ( 


) 


ಎಸ್‌ಎಸ್‌ಎಲ್‌ಸಿ 
ಇತರೆ ವಿದ್ಯಾರ್ಹತೆ 
ಲಿಂಗ. 

ಪುರುಷ / ಮಹಿಳೆ 
ರಾಷ್ಟ್ರೀಯತೆ ಮತ್ತು ಧರ್ಮ 
ಜಾತಿ / ಉಪಜಾತಿ 
ವಿವಾಹಿತರಾದಲ್ಲಿ ಒಬ್ಬರಿಗಿಂತ ಹೆಚ್ಚು ಜೀವಂತ 
ಗಂಡ ಅಥವಾ ಹೆಂಡತಿ ಇದ್ದಾರೆಯೇ ? 
ನೀವು ಯಾವುದಾದರೂ ಕ್ರಿಮಿನಲ್ 
ಮೊಕದ್ದಮೆಯಲ್ಲಿ ಭಾಗಿಯಾಗಿದ್ದೀರಾ? 
ನೀವು ಸರ್ಕಾರಿ ಸೇವೆಯಿಂದ ಅಥವಾ 
ಇನ್ನಾವುದಾದರೂ ಸೇವೆಯಿಂದ ವಜಾ 
ಆಗಿದ್ದೀರ ಅಥವಾ ತೆಗೆದುಹಾಕಲ್ಪಟ್ಟಿದ್ದೀರಾ? 
ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ? 
( ಸರ್ಕಾರಿ ಸೇವೆಯಲ್ಲಿದ್ದಲ್ಲಿ , ನೇಮಕಾತಿ 
ಪ್ರಾಧಿಕಾರದಿಂದ ಪಡೆದ ನಿರಾಕ್ಷೇಪಣಾ ಪತ್ರದ 
ಪ್ರತಿಯನ್ನು ಕಡ್ಡಾಯವಾಗಿ ಲಗತ್ತಿಸಬೇಕು) 
ಕೋರುವ ಮೀಸಲಾತಿಗಳು 

ಸಾಮಾನ್ಯ 
(ಕೋರುವ ಮೀಸಲಾತಿಯನ್ನು ( / ) ಪ . ಜಾತಿ 
ಚಿಹ್ನೆ ಹಾಕುವುದರ ಮೂಲಕ ಗುರುತಿಸಿ 

ಪ . ಪಂಗಡ 
ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ ನಕಲನ್ನು 
ಲಗತ್ತಿಸಬೇಕು) 

ಪ್ರವರ್ಗ - 1 
ನೀವು ಈ ಯಾವುದಾದರೂ ಮೀಸಲಾತಿ | | ಗ್ರಾಮೀಣ 
ಅಡಿಯಲ್ಲಿ ಬರುತ್ತೀರಾ? (ಸೇರುವ 

ಕ . ಮಾ . ಅ 
ಮೀಸಲಾತಿಯನ್ನು ( ) 
ಚಿಹ್ನೆ ಹಾಕುವುದರ ಮೂಲಕ ಗುರುತಿಸಿ 

ಮಾ . ಸೈ 
ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ ನಕಲನ್ನು ಅಂ . ವಿ . ಅ 
ಲಗತ್ತಿಸಬೇಕು) 

ಯೊ . ನಿ. ಅ 


2 - ಎ 


2 - ಬಿ 


3 - ಎ 


3 - ಬಿ 


. 


ಸೂಚನೆ:- ಅಭ್ಯರ್ಥಿಗಳು ಸಂಬಂಧಿಸಿದ ಎಲ್ಲಾ ಕಾಲಂಗಳನ್ನು ಕಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು. 

: : ಘೋಷಣೆ: : 
ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ಸತ್ಯವಾಗಿದ್ದು ಒಂದು ವೇಳೆ ಅವು ಅಸತ್ಯವೆಂದು ಕಂಡು ಬಂದಲ್ಲಿ ತಾವು 
ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಬದ್ಧನಾಗಿರುತ್ತೇನೆ / ಬದ್ಧಳಾಗಿರುತ್ತೇನೆ. ನಾನು ಆಯ್ಕೆಗೊಂಡ ಪಕ್ಷದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಯಾವುದೇ 
ನ್ಯಾಯಾಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಸಿದ್ದನಿರುತ್ತೇನೆ / ಸಿದ್ಧಳಿರುತ್ತೇನೆ ಎಂದು ಈ ಮೂಲಕ ಘೋಷಿಸುತ್ತೇನೆ. 


ಅಭ್ಯರ್ಥಿಯ ಸಹಿ . 


ದಿನಾಂಕಃ 
PR - 103 
SC - 5 


OFFICE OF THE PRL . DISTRICT & SESSIONS JUDGE, SHIMOGA. 

NOTIFICATION NO . ADM .DJS. 22201 -242/ 2013. 

DATED THIS THE 30th DAY OF SEPTEMBER , 2013. 
SUBJECT:- Recruitment of candidates to the posts of Stenographer -reg. 
READ :- 1. Hon ble High Courts letter No . LAW 112 LCE 2012 dated : 28 .12. 2012 . 

2 . Hon ble High Court s letter No. LCA. II. 128 /2012 , dated 21.01. 2013 . 
3 . This office notification under No . ADM . DJS . 4266 -305 /2013 , dated:22 .02 .2013. 
4 .Govt. Notification No. LAW 01 LAC 2005 , dated 13-2- 2008 . 
5 . Govt. Order No . DPAR 08 SRS 95 dated 20 -6 - 1995 . 
6 . Govt. Order No. ಸಿಆಸುಇ 97 ಸೆನೆನಿ, 2002 , dated: 22 -11 - 2002 . 
7 . Govt. Order No. ಸಿಆಸುಇ 53 ಸೆನೆನಿ , 2007 , dated 4 -1-2008. 
8 . Govt. Order No. ಸಿಅಸುಇ 128 ಸೆನೆನಿ, 2006, dated 1 - 8- 2009 . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೪, ೨೦೧೩ 


esan 


LAST DATE FIXED FOR RECEIPT OF APPLICATIONS: 06 . 11. 2013 . 
I Applications in the prescribed proforma appended to this Notification are invited from eligible candidates who are qualified on the 
last date fixed for receipt of applications for selection and appointment to the 04 posts of STENOGRAPHERS in the Unit of District & 
Sessions Judge , Shimoga. 

a ) Number of vacancies: 04 (Four) 
b) Scale of Pay:- 14550-350 - 15600 -400 -17200-450-19000- 500-21000-600- 24600 - 700 -26700 with admissible allowances . 
c) Classification : 

Others 

Rural 

Total 
GeneralMerit 

01 

01 
Scheduled Caste 

01 

01 
Category -II(A ) 

- 

01 
Total: 

02 02 

04 


02 


Qualification : 


II. 


i) The candidate must have passed S . S .L . C ., Examination conducted by the Department of Public Instruction of Karnataka 

Secondary Education Examination Board or equivalent qualification . 
A pass in Senior Typewriting and Senior Shorthand both in English and Kannada conducted by the Department of Public 
Instructions or holder of Diploma in Secretarial Practice with Kannada and English Shorthand and Typewriting as optional 
subjects (Elective subjects ) granted by the Board of Technical Examination in Karnataka OR possesses equivalent 

qualifications. 
Separate application shall be made for each category of post. 
Applications must be in the proforma appended to this Notification . 
The above classification has been made as per the following 
Government Orders : 

i) Govt. Order No. DPAR 08 SRS 95 dated 20 -6 -1995 . 
ii) Govt. Order No. DPAR 97 SEN 2002 dated 22 - 11 - 2002. 
iii) Govt. Order No. DPAR 53 SEN 2007 dated 4 - 1 -2008 
iv) Govt. Order No. 26709 128 359 , dated 1 -8 - 2009 . 


V 


Age limit: 

The candidate must have attained the age of 18 years and must not have attained the below mentioned age as on the last 
date fixed for receipt of applications. 

1) Forty Years in case of a persons belonging to any of the Scheduled Caste / Scheduled Tribe and Category -l. 
2) Thirty Eight years in case of a persons belonging to Category || (a), ll(b ), III (a ) and Ill (b ) classified under other 

Backward classes, and 

3 ) Thirty - five years in case of General Merit Candidates . 
Note : 1. Ten years relaxation for physically handicapped persons and Widows. 

2 . In case of Ex-Military person , maximum age limit plus three years plus the number of years of service rendered by the 
candidates in the Armed Force of the Union . 

If sufficient number of eligible candidates in Rural candidates are not available to the extent of the percentage, the unfilled 
vacancies shall be filled up by such categories by men candidates and other candidates belonging to the same category , respectively . 
VI. Mode of Selection :- Selection of Candidates will be made in accordance with the provisions contemplated in the Karnataka 
Subordinate Courts (Ministerial and other Posts) (Recruitment) (Amendment) Rules , 2007 published vide Govt. Notification No. LAW 01 
LAC 2005 dated 13 - 2 -2008. 
Qualifying test or competitive examination : 

(1) A dictation at the rate of 120 words per minute for a duration of about five minutes and the candidates shall 

transcribe the notes within forty five minute . 

( 2 ) Interview . 
VII. No person who attempts to obtain extraneous support by any means for his / her candidature from officials or non - officials 

shall be eligible for appointment. 
VIII . Candidates should submit their applications with required informations and the copies of certificates supporting their age, 

qualification duly attested and certificate claiming relaxation of age and the benefit of reservation issued by the competent 
authority , so as to reach the undersigned before 5 -00 p . m . on 06 . 11. 2013 , which is the last date fixed for receipt of 
applications . If the last date fixed for the receipt of applications happens to be a general holiday , the next working day shall 
be the last date fixed for receipt of applications. 


esag ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೨೪, ೨೦೧೩ 

ಭಾಗ ೫ 
INSTRUCTIONS TO THE CANDIDATES : 
The appointment Orders will be issued to the selected candidates soon after the functioning of the Courts for which these 
posts are sanctioned . 
1 . Incomplete applications and applications not supported with copies of Testimonials are liable to be rejected withoutnotice . 
2 . Applicant already in Government / QuassiGovernment service should apply through proper channel. 
3. A pass port size photo be affixed at the place provided on the application . 
4 . The applications shall be accompanied by a self addressed envelope bearing postal stamp of Rs. 5 .00 . 
5 . Envelope containing the applications should be superscribed as " Applications for Selection to the post of STENOGRAPHERS " . 


R . M . SHETTAR , 
PRL.DISTRSICT & SESSIONS JUDGE, 

SHIMOGA. 


APPLICATION FOR RECRUITMENT TO THE POST OF STENOGRAPHERS IN THE JUDICIAL DEPARTMENT IN THE UNIT OF 

DISTRICT & SESSIONS JUDGE, SHIMOGA. 


To 


2. 


w 


Place for 

Photograph 
The Prl. District & Sessions Judge , 
Shimoga. 
Sir , 

I am submitting herewith my application for the post of STENOGRAPHER in response to the Notification No . ADM .DJS.22201 
242 / 2013 , dated : 30. 09 .2013 . 
1. Name of the applicant in full ( in block letters ) 

Name ofhis /her father/husband 
Sex 
Postal Address of the applicant 
(Telephone /Mobile No.) 
Date of Birth and age as on the last date fixed for filing application (Proof of the 

date of birth should be enclosed 
| Whether the applicant is presently employed , if so , furnish the details of 

employment and annual income. 
Occupation of parents/guardian and his annual income 
Educational Qualification . Self attested copies of certificates should be enclosed . 
Nationality , Caste and category of the applicant. 
Category to which the applicant files application . Self attested copies of 
documents issued by the competent authority should be enclosed . 
Whether the applicant is a Widow / Physically handicapped /Ex-Military person . 

(Necessary documents in support of his /her claim should be enclosed ). 
12. Any other information the candidate wishes to furnish . 

I do hereby solemnly and sincerely affirm that the above information furnished by me are true and that if any of the information 
are found to be untrue, I am agreeable to forgo my claim for appointment. 


6 . 


0 


0 


0 


11 . 


Place : 
Date : 

Signature of the applicant 
(For the use of in - service Candidates ) 

CETIFICATE OF THE OFFICIAL SUPERIOR 
Certified that Sri/ Smt.----- 

---------------- regularly appointed as per Recruitment Rules and is holding permanent/ 
temporary post of ------------ - -------- From ------------------to -----------------in this office . He/She bears a good character and his /her work is 
satisfactory . He/she has been permitted to apply for the post. 
Place : 
Date : 

Signature : 

Designation : 
PR – 102 

Department: 
SC - 10 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ- 2 , ಬೆಂಗಳೂರು 


